ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ, ಜನವರಿ ೨೮, ೨೦೧೬ ( ಮಾಘ ೮ , ಶಕ ವರ್ಷ ೧೯೩೭) 
Bengaluru , Thursday , January 28 , 2016 (Magha 8 , Shaka Varsha 1937) 


ಸಂಚಿಕೆ ೪ 
Issue 4 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


HIGH COURT OF KARNATAKA 

NOTIFICATION 
No. GOB0) 15(152)/ 2015, BENGALURU, DATED : 17.11 .2015 , 
Sri. B . Narayanappa , XIII Addl. City Civil and Sessions Judge, Bengaluru , is permitted to surrender 15 days of Earned Leave 
from 01. 11.2015 to 15 .11.2015 (bdi), for the calendar year 2015 , out of 246 days of Earned Leave at his credit as per the Endorsement 
No.GE13/J5 /2015 - 16 / 948 , Dated : 26 .10.2015 , issued by the Accountant General (A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K . C . S .Rs. 

BY ORDER OF THE HIGH COURT 
PR. 1650 

DEPUTY REGISTRAR 
HIGH COURT OF KARNATAKA 

NOTIFICATION 
No . GOB(I) 17 (127)/2015, BENGALURU , DATED : 18.11 . 2015, 
Sri. Jithendranath C . S ., Civil Judge and JMFC., Bilagi, is permitted to surrender 15 days of Earned Leave from 16 .09 .2015 to 
30. 09 .2015(bdi), for the calendar year 2015, out of 180 days of Earned Leave at his credit as per the Endorsement No . GE13/01 / 2015 
16 /941, Dated : 21. 10 . 2015 , issued by the AccountantGeneral ( A & E ), Karnataka, Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C . S.Rs. 

BY ORDER OF THE HIGH COURT 
PR 1651 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOBI) 17(138)/ 2015, BENGALURU , DATED : 18.11 . 2015, 
Sri. Kirankumar D .Wadigeri, Civil Judge and JMFC ., Yelburga , is permitted to surrender 15 days of Earned Leave from 
01.12.2015 to 15 .12.2015 (bdi), for the calendar year 2015 , out of 142 days of Earned Leave at his credit as per the Endorsement 
No. GE13/J4 /Vol. K8/ 1118, Dated: 20 . 10 .2015 , issued by the Accountant General ( A & E ), Karnataka, Bengaluru . 


( ೪೯ ) 


30 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೨ 


The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C . S .Rs. 

BY ORDER OF THE HIGH COURT 
PR . 1652 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 17 (143 )/2015 , BENGALURU , DATED : 17 . 11. 2015 . 
Sri. Syed Arfath Ibrahim M ., Addl., Civil Judge and JMFC., Sankeshwar, is permitted to surrender 15 days of Earned Leave 
from 17 . 10 . 2015 to 31. 10 .2015 (bdi), for the calendar year 2015 , out of 38 days of Earned Leave at his credit as per the Endorsement 
No .GE13/ J2 /2015 - 16 /1112 Dated : 19 . 10 .2015 , issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C . S .Rs. 

BY ORDER OF THE HIGH COURT 
PR . 1653 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (I) 17 (144 )/ 2015 , BENGALURU , DATED : 17 .11. 2015 . 
Sri . Chandragouda Shivanagouda Shivanagoudra, Addl. Civil Judge and JMFC ., Bailhongal, is permitted to surrender 15 days 
of Earned Leave from 16 . 10 .2015 to 30 . 10 .2015 (bdi), for the calendar year 2015 , out of 140 days of Earned Leave at his credit as per 
the Endorsement No .GE13/J1/2015 - 16 / 934 Dated: 21. 10 .2015 , issued by the AccountantGeneral (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C . S .Rs. 

BY ORDER OF THE HIGH COURT 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) Misc ./2015, BENGALURU , DATED : 09. 11.2015 . 
In exercise of the powers conferred by sub section (1) of section 12 of the Code of Criminal Procedure , 1973 (Central Act 
No .2 of 1974 ), the I Addl. Civil Judge and JMFC I Court, Gadag, is appointed as Chief Judicial Magistrate for Gadag District, from 05 .45 
p .m . on 07. 11 .2015 till before office hours on 16 . 11. 2015 . 

BY ORDER OF THE HIGH COURT 

P . N . DESAI, 
PR . 1655 

REGISTRAR ( JUDICIAL ). 
HIGH COURT OF KARNATAKA 

NOTIFICATION 
No. GOB (1) 21(51)/2015, BENGALURU , DATED : 09.11.2015 . 
The Presiding Officer of the court of the Senior Civil Judge and JMFC ., Basavakalyan , is concurrently appointed as the 
Presiding Officer of the court of the civil Judge and JMFC., Basavakalyan during the leave period of Sri. Arvind Saibanna Hagaragi, Civil 
Judge and JMFC ., Basavakalyan i. e . from after office hours of 22 . 11 . 2015 till commencement of office hours of 08 . 12 . 2015 . 

BY ORDER OF THE HIGH COURT 

P .N . DESAI, 
PR . 1656 

REGISTRAR ( JUDICIAL). 
HIGH COURT OF KARNATAKA 

NOTIFICATION 
No. GOB (1) 16 ( 160 )/2015 , BENGALURU , DATED : 07. 11 .2015 . 
Sri. Chandrashekhara P .S . Addl. Senior Civil Judge , Udupi, is permitted to surrender 15 days of Earned Leave from 
16 . 11 .2015 to 30 . 11 . 2015 (bdi), for the calendar year 2015 , out of 266 days of Earned Leave at his credit as per the Endorsement 
No .GE13 /31/2015 - 16 /931, Dated ; 21. 10 . 2015 , issued by the AccountantGeneral ( A & E ), Karnataka, Bengaluru . 


PR . 1654 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


30 


The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K .C . S .Rs. 

BY ORDER OF THE HIGH COURT 
PR . 1657 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (I) 16 (161)/ 2015, BENGALURU , DATED : 07.11.2015 . 
Sri. Mohan Prabhu , III Addl. Chief Metropolitan Magistrate , Bengaluru , is permitted to surrender 15 days of Earned Leave 
from 01 .11.2015 to 15 . 11. 2015 (bdi), for the calendar year 2015 , out of 272 days of Earned Leave at his credit as per the Endorsement 
No .GE13 / 34 /M1/ 1115 Dated : 20. 10.2015 , issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 ( 2 ) of K . C . S .Rs. 

BY ORDER OF THE HIGH COURT 
PR . 1658 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 17( 147)/2015, BENGALURU , DATED : 16. 11.2015 . 
Sri. Prabhakara Rao , Deputy Registrar, Chief Metropolitan Magistrate Court , Bengaluru , is permitted to surrender 15 days of 
Earned Leave from 02. 11. 2015 to 16 . 11. 2015 (bdi), for the calendar year 2015 , out of 108 days of Earned Leave at his credit as per the 
Endorsement No.GE13 / J5 /2015 - 16 /951, Dated :L 26 . 10 .2015 , issued by the Accountant General (A & E ), Karnataka, Bengaluru . 


The Officer shall be paid pay and allowances admissible for the period of leave so surrendered at the rate of 1 /30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S . Rs. 

BY ORDER OF THE HIGH COURT 
PR . 1660 

DEPUTY REGISTRAR 
HIGH COURT OF KARNATAKA 

NOTIFICATION 
No.HCE . 340 /2015 , Bengaluru , Dated: 18th November, 2015 . 
Dr.M .G . Triveni, Medical Officer working of deputation in this office is granted Earned Leave for 10 days from 
26 . 10 . 2015 to 04 . 11 .2015 (bdi) on medical grounds . 

Dr. M .Mohan Kumar, Medical Officer working on deputation in this office is placed incharge of the duties of the 
above said officer during above said period . 

Dr. M .G . Triveni, Medical Officer working on deputation in this office is reposted to the same post on expiry of 
the said period . 

BY ORDER 
G . SHAMBANNA 


PR . 1661 

Assistant Registrar. 
HIGH COURT OF KARNATAKA 

NOTIFICATION 
RSB .No. 255 /2015 , Bengaluru , Dated: 05th November, 2015 . 
In exercise of the Powers Conferred under Section 407 of Criminal Procedure Code , 1973 the case 
S . C .No.286 /2010 pending before the LXVII Addl. City Civil and Sessions Court, Bengaluru (CCH -68 ) is hereby withdrawn 
and transferred to the XLV Addl. City Civil and Sessions Court , Bengaluru , (CCH - 46 ), for disposal in accordance with 
law . 


BY ORDER OF THE HON BLE HIGH 

COURT 


K . S . BILAGI, 
REGISTRAR (Review & Statistics ) 


PR . 1662 


೫೨ ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೮, ೨೦೧೬ 

ಭಾಗ ೨ 
HIGH COURT OF KARNATAKA 

NOTIFICATION 
LCA 11 -45 /2015 (Main ) CAO , Bengaluru , Dated : 26 . 11. 2015 . 
In exercise of the powers conferred under Article 235 of the Constitution of India read with Rule 2 of the 
Karnataka Subordinate Courts (Ministerial and Other Posts ) (Recruitment) Rules , 1982, the High Court of Karnataka is 
pleased to promote the following Sheristedars to Residual parent cadre to officiate as Chief Administrative Officer 
/Lecturer/Assistant Registrar in the Judicial Department in the Pay Scale of *. 28100 -700 - 28800 -800 - 33600 -900 - 39000 
1050 -45300- 1200- 50100 in the existing vacancies and posted them to the vacancies shown against their names , with 
effect from the date they assume charge . 

(Residual Parent Cadre) 
SI.NO Name of the Sheristedar 

Place of posting as Chief Administrative 
Sriyuths /Smt. 

Officer/Lecturer/ Assistant Registrar 


G . V . Ramana goudar, 


DHARWAD 


Vacancy caused due to retirement of Sri. Kambale Shivling 


Bagalkot 
Saroja K .P ., 
Mysuru 


City Civil Court, Bengaluru 


Vacancy caused due to retirement of Smt. Abidunnisa 


S . Shivakumar 


TUMAKURU 


Hassan 


Vacancy caused due to retirement of Sri Veerabhadraiah 


G . R Nagaraj 


VIJAYAPURA 


Hassan 


Vacancy caused due to retirement of Sri. Sidramreddy 


B . Mahdevaiah , 


Court of Small Causes, Bengaluru 


Hassan 


Vacancy caused due to retirement of Sri A .G . Kulkarni 


6 . 


N . Chandrashekara, 


Mandya 


KOLAR 
Vacancy caused due to transfer of Smt. Aktharunnisa (due 

to forego of promotin by Smt. K .V . Ashakumari ) 


NOTE : 


1 . Promotion of the aforesaid officials as Chief Administrative Officers in the Residual Parent Cadre is subject to the 

finalization and publication of Seniority list in the official Gazette and subject to finalization of C & R Rules. 

The aforesaid officials shall be entitled for T. A ., D . A ., and joining Time as Admissible under the Rules . 
3 . Sri. B . Mahadevaiah , Sheristedar, Hassan who is at Sl. No. 5 has to pass the computer Literacy Test as per the 
Karnataka Civil Services (Computer Literacy Test) Rules 2012 , within the prescribed period . 

JOHN MICHAEL CUNHA 
PR 1664 

REGISTRAR GENERAL 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 407 ಪಿಪಿಇ 2015 , ಬೆಂಗಳೂರು, ದಿನಾಂಕ: 26.11.2015. 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಒಣ 234 ಪಿಪಿಇ 2010, ದಿನಾಂಕ: 16 .08. 2014ರಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ 
ಸರ್ಕಾರಿ ಅಭಿಯೋಜಕರು/ಕಾನೂನು ಅಧಿಕಾರಿ ( ಹಿರಿಯ ) ಹುದ್ದೆಯಿಂದ ರೂ . 40050 - 1050 - 45300 - 1200 - 52500 - 1350 - 56550 (ಗ್ರೂಪ್- ಎ 
ಶ್ರೇಣಿ) ರ ವೇತನ ಶ್ರೇಣಿಯ ಉಪ ನಿರ್ದೇಶಕರ ಹುದ್ದೆಗೆ ಮುಂಬಡ್ತಿ ಹೊಂದಿದ ಶ್ರೀ ಪಿ.ಕೆ . ಮಲಪುರೆ , ಸರ್ಕಾರಿ ಅಭಿಯೋಜಕರು, 5ನೇ ಅಪರ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಲಯ ( ಮಹಿಳೆಯವರ ಮೇಲಿನ ದೌರ್ಜನ್ಯ ಪ್ರಕರಣಗಳ ತಡೆ ಕಾಯಿದೆ) ( ವಿಶೇಷ ನ್ಯಾಯಾಲಯ), ಬೆಳಗಾವಿ ಇವರು ದಿನಾಂಕ: 
17.10 .2014ರಂದು ಪೂರ್ವಾಹ್ನ ಅಭಿಯೋಗ ಉಪ ನಿರ್ದೇಶಕರು , ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರ ಕಛೇರಿ, ಬೆಂಗಳೂರು 
ಹುದ್ದೆಯಲ್ಲಿ ಕಾರ್ಯ ವರದಿ ಮಾಡಿಕೊಂಡಿದ್ದು, ದಿನಾಂಕ: 16 .10.2015ಕ್ಕೆ ಒಂದು ವರ್ಷ ಪೂರ್ಣಗೊಳಿಸಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ 
( ಸಾಮಾನ್ಯ ನೇಮಕಾತಿ) ನಿಯಮಗಳು , 1977ರ ನಿಯಮ 19( 3) ( ಸಿ) ರನ್ವಯ ಸ್ಥಾನಪನ್ನಾ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು 
ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ದೇವೇಂದ್ರಪ್ಪ ಕಟ್ಟಿಮನಿ, 
PR. 1665 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC .10 

ಒಳಾಡಳಿತ ಇಲಾಖೆ, ( ಪೋಲೀಸ್ ಸೇವೆಗಳು - ಬಿ ) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 

೫೩ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 427 ಪೊಸಿಪ 2015, ಬೆಂಗಳೂರು, ದಿನಾಂಕ: 27.11 .2015 . 
ದಿನಾಂಕ: 02 .04 .2012ರಂದು ನಡೆದ ಪೊಲೀಸ್ ಧ್ವಜ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಕವಾಯತ್ ನಲ್ಲಿ ಭಾಗವಹಿಸಿದ ಒಟ್ಟು 808 
ಅಧಿಕಾರಿ/ಸಿಬ್ಬಂದಿಗಳಿಗೆ ನೀಡಲಾಗಿರುವ ಒಟ್ಟು ನಗದು ಬಹುಮಾನದ ಮೊತ್ತ 7.10,00,000/ - ಗಳನ್ನು ಸ್ಥಿರೀಕರಿಸಿ ( Ratification ) ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ. ಡಿ. ಮಧುಚಂದ್ರ ತೇಜಸ್ವಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 1666 

ಒಳಾಡಳಿತ ಇಲಾಖೆ, (ಪೊಲೀಸ್ ಸೇವೆಗಳು - ಎ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 76 ಎಲ್‌ಎಡಿ 2014, ಬೆಂಗಳೂರು, ದಿನಾಂಕ: 21 .11.2015. 
ಶ್ರೀ ವಿಶ್ವೇಶ್ವರ ಪಿ. ಖರೆ, ಅಪರ ಸರ್ಕಾರಿ ವಕೀಲರು, ಹಿರಿಯ ಶ್ರೇಣಿ ನ್ಯಾಯಾಲಯ , ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ - ಇವರ 
ಸೇವಾವಧಿಯು ಗರಿಷ್ಟ ಅವಧಿ ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳು, 1977ರ ನಿಯಮ 26 (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ 
ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ದಿನೇಶ್ 
ಬಿನ್ ಕರಿಬಸಪ್ಪ , ವಕೀಲರು, ಯಲಸಿ ಗ್ರಾಮ ಹಳೇ ಸೊರಬ ಅಂಚೆ, ಸೊರಬ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ, ಇವರನ್ನು ಶಿವಮೊಗ್ಗ ಜಿಲ್ಲೆಯ ಸೊರಬ 
ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಳಸೇಗೌಡ, 
PR. 1667 

ಸರ್ಕಾರದ ಅಧೀನ ಕಾರ್ಯದರ್ಶಿ ,( ಪ) 
SC. 25 

ಕಾನೂನು ಇಲಾಖೆ, ( ಆಡಳಿತ - 2) 
ಕಾನೂನು ಸಚಿವಾಲಯ 


ಬಿವ 


ತ 


ಅಧಿಸೂಚನೆ 


ಸಂಖ್ಯೆ: ಲಾ 89 ಎಲ್‌ಎಡಿ 2014 , ಬೆಂಗಳೂರು, ದಿನಾಂಕ: 21 .11.2015 . 
ಶ್ರೀ ಪಿ. ಶ್ರೀಧರ ರಾವ್, ಅಪರ ಸರ್ಕಾರಿ ವಕೀಲರು, ಹಿರಿಯ ಶ್ರೇಣಿ ನ್ಯಾಯಾಲಯ, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ - ಇವರ 
ಸೇವಾವಧಿಯು ಗರಿಷ್ಟ ಅವಧಿ ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) 
ನಿಯಮಗಳು, 1977ರ ನಿಯಮ 26(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ 
ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಚಂದ್ರಕಾಂತ 
ಬಿನ್ ಸಂಗಪ್ಪ ಜಿ.ಹೆಚ್. ಶ್ರೀ ರಾಘವೇಂದ್ರ ಕೃಪ, ಗುಜ್ಜಾಡಿ ಗ್ರಾಮ ಮತ್ತು ಅಂಚೆ, ಕುಂದಾಪುರ ತಾಲ್ಲೂಕು, ಉಡುಪಿ ಜಿಲ್ಲೆ, ಇವರನ್ನು ಉಡುಪಿ ಜಿಲ್ಲೆಯ 
ಕುಂದಾಪುರ ತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಳಸೇಗೌಡ, 
PR. 1668 

ಸರ್ಕಾರದ ಅಧೀನ ಕಾರ್ಯದರ್ಶಿ .( ಪ) 

ಕಾನೂನು ಇಲಾಖೆ, ( ಆಡಳಿತ - 2 ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 224 ಎಲ್ ಸಿಎಲ್ 2015 , ಬೆಂಗಳೂರು, ದಿನಾಂಕ: 16. 11 .2015. 
ನೋಟರಿ ಅಧಿನಿಯಮ , 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಅಬ್ದುಲ್ 
ಸಾಬ್ ಜಕಾತಿ, ವಕೀಲರು, ಮನೆ ನಂ : 3199 ಮಕ್ಕಳ ಉದ್ಯಾನವನದ ಹತ್ತಿರ , ರಾಮಾಪೂರ ಎಕ್ಷೆ ನ್ಸನ್, ಸವದತ್ತಿ ತಾಲ್ಲೂಕು ಬೆಳಗಾವಿ ಜಿಲ್ಲೆ -591126, 
ಇವರನ್ನು ವೃತ್ತಿ ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5( ಐದು) ವರ್ಷಗಳ ಅವಧಿಗೆ ಸವದತ್ತಿ ಕಂದಾಯ ತಾಲ್ಲೂಕಿನಲ್ಲಿ 
ಹೊಸದಾಗಿ ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 


SC . 25 


ಸಾಬ್ 


೫೪ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 
ಸದರಿ , ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು - 01- ನ್ಯಾಯ ಪರಿಪಾಲನೆ -501 -0 - ಇತರೆ ಸ್ವೀಕೃತಿಗಳು- 06 ಇತರೆ 
ಬಾಬುಗಳಿಗೆ (0070 - 01- 501 -0 - 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ 7.1000 - 00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 
ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಳಸೇಗೌಡ, 
PR. 1669 

ಸರ್ಕಾರದ ಅಧೀನ ಕಾರ್ಯದರ್ಶಿ , ( ಪ್ರ ) 
SC . 25 

ಕಾನೂನು ಇಲಾಖೆ, ( ಆಡಳಿತ - 2 ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 194 ಎಲ್ಎ ಡಿ 2014 , ಬೆಂಗಳೂರು, ದಿನಾಂಕ: 21.11 .2015. 
ಶ್ರೀ ಎಸ್.ಎಸ್.ದೇಸಾಯಿ , ಜಿಲ್ಲಾ ಸರ್ಕಾರಿ ವಕೀಲರು, ಬಾಗಲಕೋಟೆ ಜಿಲ್ಲೆ - ಇವರ ಸೇವಾವಧಿಯು ಅವಧಿ ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26 (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಎಸ್. ಜಿ.ರೊಡ್ಡಣ್ಣನವರ್, ವಕೀಲರು, ಪ್ಲಾಟ್ ನಂ . ಸಿ- 94, ಸೆಕ್ಟರ್ ನಂ .35 , ನವನಗರ, 
ಬಾಗಲಕೋಟೆ- ಇವರನ್ನು ಬಾಗಲಕೋಟೆಜಿಲ್ಲೆಯ ಜಿಲ್ಲಾ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಳಸೇಗೌಡ, 
PR. 1670 

ಸರ್ಕಾರದ ಅಧೀನ ಕಾರ್ಯದರ್ಶಿ ,( ಪ) 
SC . 25 

ಕಾನೂನು ಇಲಾಖೆ, ( ಆಡಳಿತ - 2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 107 ಸೇಇಮು 2015, ಬೆಂಗಳೂರು, ದಿನಾಂಕ: 16.11 .2015 
ಶ್ರೀ ವಿ. ಆರ್ ಹೊಸೂರು, ಉಪ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರಿಗೆ 7.56,550 - 79 ,800ರ ವೇತನ 
ಶ್ರೇಣಿಯ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ, ಹುದ್ದೆಗೆ ಮುಂಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ|| ಗೀತಾ ಎಲ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR 1671 

ಸಿಆಸುಇ . (ಸೇವೆಗಳು - 3) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 161 ಸೇಲೋಯು2015 , ಬೆಂಗಳೂರು, ದಿನಾಂಕ: 24 .11 . 2015 . 
ಶ್ರೀ ಕೆ.ಎನ್. ಕರೇಗೌಡ, ಸಹಾಯಕ ನಿಬಂಧಕರು ( ಆಡಳಿತ), ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರು ದಿನಾಂಕ: 24.12.2015ರಂದು 
60 ವರ್ಷಗಳ ವಯಸ್ಸನ್ನು ಪೂರೈಸಲಿರುವುದರಿಂದ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು , ನಿಯಮ 95( ) ರ ಪ್ರಕಾರ ಇವರಿಗೆ 
ದಿನಾಂಕ: 31.12.2015ರ ಅಪರಾಹ್ನದಂದು ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉಮಾ, ಕೆ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 1672 

ಸಿಆಸುಇ. (ಸೇವಾ ನಿಯಮಗಳು - 2) 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 

೫೫ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಯುಸೇಣ 77 ಯುನಿಸೇ 2015 , ಬೆಂಗಳೂರು, ದಿನಾಂಕ: 23.11.2015 . 
ಶ್ರೀ ಅಮೃತ ಎನ್. ಅಷ್ಟಗಿ, ಸಹಾಯಕ ನಿರ್ದೇಶಕರು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಹಾವೇರಿ, ಇವರನ್ನು ಈ ಕೂಡಲೇ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಬೀದರ್ ಜಿಲ್ಲೆ, ಇಲ್ಲಿ ಖಾಲಿ ಇರುವ ಸಹಾಯಕ 
ನಿರ್ದೇಶಕರ ಹುದ್ದೆಗೆ ವರ್ಗಾಯಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್. ಪ್ರಭುಶಂಕರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR . 1673 

ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 84 ಎಲ್ಎಡಿ 2014, ಬೆಂಗಳೂರು, ದಿನಾಂಕ: 16.11. 2015, 
ಶ್ರೀ ಬಸವರಾಜ ದುಂಡಗೌಡ ಪಾಟೀಲ, ಅಪರ ಸರ್ಕಾರಿ ವಕೀಲರು, ಚಿಕ್ಕೋಡಿ ಹಿರಿಯ ಶ್ರೇಣಿ ನ್ಯಾಯಾಲಯ ಬೆಳಗಾವಿ ಜಿಲ್ಲೆ - ಇವರ 
ಅಧಿಕಾರದ ಅವಧಿಯು ಮುಕ್ತಾಯವಾಗಿರುವ ಹಿನ್ನಲೆಯಲ್ಲಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 
1977ರ ನಿಯಮ 26(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹುದ್ದೆಯ ಅಧಿಕಾರವನ್ನು ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ರಾಜಶೇಖರ ಮಲ್ಲಪ್ಪ ಮಿರ್ಜಿ, 
ವಕೀಲರು , ಸಾ : ಮಲ್ಲಿಕಾರ್ಜುನ ನಿವಾಸ, ಹಳೇ ಎಸಿ ಕಛೇರಿ ಎದುರು, ಇಂದಿರಾನಗರ, ಚಿಕ್ಕೋಡಿ ತಾಲ್ಲೂಕು, ಬೆಳಗಾವಿ ಜಿಲ್ಲೆ ಇವರನ್ನು ಬೆಳಗಾವಿ ಜಿಲ್ಲೆಯ 
ಚಿಕ್ಕೋಡಿತಾಲ್ಲೂಕಿನ ಹಿರಿಯ ಶ್ರೇಣಿ ನ್ಯಾಯಾಲಯದ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಳಸೇಗೌಡ, 
PR. 1674 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪ್ರ) 
Sc.25 

ಕಾನೂನು ಇಲಾಖೆ, ( ಆಡಳಿತ - 2 ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 230 ಎಲ್‌ಎಡಿ 2015 , ಬೆಂಗಳೂರು, ದಿನಾಂಕ : 19. 11 .2015. 
ಶ್ರೀ ಪಿ . ವಿಲಾಸಕುಮಾರ , ಸರ್ಕಾರಿ ವಕೀಲರು ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ಪೀಠ ಇವರು ತಮ್ಮ ಹುದ್ದೆಗೆ ಸಲ್ಲಿಸಿರುವ 
ರಾಜೀನಾಮೆಯನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕಳಸೇಗೌಡ, 
PR 1676 

ಸರ್ಕಾರದ ಅಧೀನ ಕಾರ್ಯದರ್ಶಿ.( ಪ) 
SC . 25 

ಕಾನೂನು ಇಲಾಖೆ ( ಆಡಳಿತ - 2) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 264 ಎಲ್‌ಸಿಎಲ್ 2015, ಬೆಂಗಳೂರು, ದಿನಾಂಕ : 24 .11. 2015. 
ನೋಟರಿ ಅಧಿನಿಯಮ , 1952 ಹಾಗೂ ನೋಟರಿ ನಿಯಮಾವಳಿ, 1956 ನಿಯಮ 8(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಸಂದೀಪ 
ವಕೀಲರು, ರೆಸಿಡೆನ್ಸ್ ಆಫ್ ಟೋಪೆ ಗಲ್ಲಿ, ಓಲ್ಡ್ ಆದತ್ ಬಜಾರ್, ಹುಮ್ನಾಬಾದ್, ಹುಮ್ನಾಬಾದ್ ತಾಲ್ಲೂಕು ಬೀದರ ಜಿಲ್ಲೆ -585330 ಇವರನ್ನು ವೃತ್ತಿ 
ಪ್ರಮಾಣ ಪತ್ರ ನೀಡಲಾದ ದಿನಾಂಕದಿಂದ ಜಾರಿಗೆ ಬರುವಂತೆ 5( ಐದು) ವರ್ಷಗಳ ಅವಧಿಗೆ ಹುಮ್ರಾಬಾದ್ ಕಂದಾಯ ತಾಲ್ಲೂಕಿನಲ್ಲಿ ಹೊಸದಾಗಿ 
ಸೃಜಿಸಿರುವ ನೋಟರಿ ಹುದ್ದೆಗೆ ನೇಮಿಸಲಾಗಿದೆ. 

ಸದರಿ, ವಕೀಲರು ಲೆಕ್ಕ ಶೀರ್ಷಿಕೆ 0070 - ಇತರೆ ಆಡಳಿತಾತ್ಮಕ ಸೇವೆಗಳು -01 - ನ್ಯಾಯ ಪರಿಪಾಲನೆ -501-0 - ಇತರೆ ಸ್ವೀಕೃತಿಗಳು -06 ಇತರೆ 
ಬಾಬ್ಬುಗಳಿಗೆ (0070 - 01 -501 - 0 - 06) ನೋಟರಿ ನಿಯಮಗಳಲ್ಲಿ ನಿಗಧಿಪಡಿಸಲಾದ 7.1000 - 00 (ಒಂದು ಸಾವಿರಗಳು ಮಾತ್ರ) ಶುಲ್ಕವನ್ನು ಸರ್ಕಾರಿ 


೫೬ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೨ 


ಖಜಾನೆಯಲ್ಲಿ ಜಮಾ ಮಾಡಿ ಅದರ ಮೂಲ ಚಲನ್ ಮತ್ತು ಹುಟ್ಟಿದ ದಿನಾಂಕವನ್ನು ದೃಢೀಕರಿಸಬಲ್ಲ ದಾಖಲೆಯನ್ನು ಹಾಜರುಪಡಿಸಿದ ನಂತರ ವೃತ್ತಿ 
ಪ್ರಮಾಣ ಪತ್ರವನ್ನು ನೀಡಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಕಳಸೇಗೌಡ, 
PR . 1677 

ಸರ್ಕಾರದ ಅಧೀನ ಕಾರ್ಯದರ್ಶಿ, ( ಪ್ರ) 
SC. 25 

ಕಾನೂನು ಇಲಾಖೆ (ಆಡಳಿತ -2) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಕುಕ 112 ಐಎಂಎಂ 2015, ಬೆಂಗಳೂರು, ದಿನಾಂಕ: 23.11 .2015 . 
ಔಷಧ ನಿಯಂತ್ರಣ ಇಲಾಖೆಯ ಈ ಕೆಳಕಂಡ ಸೈಂಟಿಫೀಕ್‌ ಆಫೀಸರ್‌ಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 
ಕ್ರ. ಸಂ . | ಅಧಿಕಾರಿಯ ಹೆಸರು ಮತ್ತು ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ಶ್ರೀಮತಿ ಕೆ. ಶೈಲಾವತಿ, ಸೈಂಟಿಫಿಕ್ ಆಫೀಸರ್, ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ , ಬೆಂಗಳೂರು (ಶ್ರೀಮತಿ 
ಔಷಧ ಪರೀಕ್ಷಾ ಪ್ರಯೋಗಾಲಯ , ಬಳ್ಳಾರಿ | 

ಎನ್. ಡಿ. ಪ್ರಮಿಳಾ ಎಂ . ಫಾರ್ಮ ಉನ್ನತ ವ್ಯಾಸಂಗದಲ್ಲಿ 

ನಿಯೋಜಿತ ಇವರ ಜಾಗಕ್ಕೆ ) 
ಶ್ರೀಮತಿ ಎನ್. ಡಿ. ಪ್ರಮಿಳಾ, ಸೈಂಟಿಫಿಕ್ ಆಫೀಸರ್, ಔಷಧ | ಪ್ರಾದೇಶಿಕ ಔಷಧ ಪರೀಕ್ಷಾ ಪ್ರಯೋಗಾಲಯ , ಬಳ್ಳಾರಿ 
ಪರೀಕ್ಷಾ ಪ್ರಯೋಗಾಲಯ , ಬೆಂಗಳೂರು ( ಎಂ . ಫಾರ್ಮ ಶ್ರೀಮತಿ ಕೆ. ಶೈಲಾವತಿ ಇವರ ಜಾಗಕ್ಕೆ ಲೀನ್ ನ್ನು 
ಉನ್ನತ ವ್ಯಾಸಂಗದಲ್ಲಿ ನಿಯೋಜಿತ ) 

ವರ್ಗಾಯಿಸಿದೆ. 
ಕ್ರಮ ಸಂಖ್ಯೆ : (1) ರಲ್ಲಿನ ಅಧಿಕಾರಿಯ ವರ್ಗಾವಣೆಯು ಕೋರಿಕೆ ವರ್ಗಾವಣೆ ಆಗಿರುವುದರಿಂದ ವರ್ಗಾವಣೆ ಭತ್ಯೆಗೆ ಅರ್ಹರಿರುವುದಿಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಕಮಲಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 1678 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 
SC. 25 

( ಭಾ . ವೈ . ಪ ಮತ್ತು ಸಮನ್ವಯ ) 
ಒಳಾಡಳಿತ ಸಚಿವಾಲಯ 
ಸಂಖ್ಯೆ: ಒಣ 450 ಪೊಸಿಪ 2015, ಬೆಂಗಳೂರು, ದಿನಾಂಕ: 26. 11 .2015 . 

ಅಧಿಸೂಚನೆ 
ಶ್ರೀ ಎಂ . ಹೆಚ್. ನದಾಫ್ , ಎಸ್. ಪಿ . ( ಸಶಸ್ತ ) (ನಿವೃತ್ತ), ಇವರು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಇಲ್ಲಿ ಮುಖ್ಯ ಜಾಗೃತಾಧಿಕಾರಿಯಾಗಿ 
ನಿಯೋಜನೆ ಮೇಲೆ ಕರ್ತವ್ಯ ನಿರ್ವಹಿಸಿದ ಅವಧಿಯಲ್ಲಿ ಇವರಿಗೆ 7.46,312 /- ಗಳನ್ನು ಹೆಚ್ಚುವರಿಯಾಗಿ ಪಾವತಿಸಿರುವುದಕ್ಕೆ ಮಾತೃ ಇಲಾಖೆಯಿಂದ 
ಸಹಮತಿ ನೀಡಿಲ್ಲವಾದ್ದರಿಂದ ಈ ಮೊತ್ತವನ್ನು ಮಹಾಲೇಖಪಾಲರು ಸದರಿಯವರ ಡಿಸಿಆರ್‌ಜಿ ಮೊತ್ತದಿಂದ ತಡೆಹಿಡಿದಿರುವುದನ್ನು ಬಿಡುಗಡೆಗೊಳಿಸಲು 
ಸಹಮತಿ ನೀಡಿ ಆದೇಶಿಸಿದೆ. 

ಸದರಿ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಒಸಾಇ 50008 ಆಂಆಸ 2015 , ದಿನಾಂಕ: 20.11 .2015ರ ಸಹಮತಿ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜೆ. ಡಿ. ಮಧುಚಂದ್ರ ತೇಜಸ್ವಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 1679 

ಒಳಾಡಳಿತ ಇಲಾಖೆ, ( ಪೊಲೀಸ್ ಸೇವೆಗಳು - ಎ ) 
HIGH COURT OF KARNATAKA 

NOTIFICATION 
No. GOB (1)2 /2015 , Bengaluru , Dated : 04th November, 2015 . 
In partialmodification of this office notification of even number dated 9 .9. 2015 , the Presiding Officer of the court 
of Prl. Civil Judge and JMFC., Hiriyur is concurrently appointed as the Presiding Officer of the court of Senior Civil Judge 
and JMFC ., Hiriyur on criminal side , with immediate effect and until further orders . 

BY ORDER OF THE HIGH COURT 

JOHN MICHAEL CUNHA 
PR . 1680 

REGISTRAR GENERAL 


ಭಾಗ ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 

352 
HIGH COURT OF KARNATAKA 

NOTIFICATION 
No. GOB (1) 20(80)/2015, BENGALURU , DATED : 02.11.2015 . 
The Presiding Officer of the court of the II Addl. Civil Judge and JMFC ., Ballari from 8.00 a.m . on 22. 10 . 2015 to 8.00 a.m on 
25 . 10 . 2015 , the III Addl. Civil Judge and JMFC ., Ballari, from 8 .00 am on 25 . 10 .2015 till commencement of office hours on 28 . 10 .2015 
and the Civil Judge and JMFC., Hadagali from commencement of office hours on 28 .10. 2015 till commencement of office hours on 
05 .11.2015 are concurrently appointed as the Presiding Officer of the court of the Civil Judge and JMFC ., Hagaribommanahalli, during 
the leave period of Sri. Nitin Yeshwanth Rao , Civil Judge , and JMFC., Hagaribommanahalli, 

BY ORDER OF THE HIGH COURT 

P .N . DESAI 
PR . 1681 

REGISTRAR (JUDICIAL ) 
HIGH COURT OF KARNATAKA 

NOTIFICATION 
No. GOB (1) 21 (82 )/2015 , BENGALURU , DATED : 02. 11.2015 . 
The Presiding Officer of the court of the Prl. Il Civil Judge and JMFC ., Mysuru , is concurrently appointed as the Presiding 
Officer of the court of the Addl. Il Civil Judge and JMFC ., Mysuru , during the leave period of Smt. A .G .Shilpa, Addi. Il Civil Judge and 
JMFC .,Mysuru , from 31. 10.2015 to 15 .11.2015 (bdi). 

BY ORDER OF THE HIGH COURT 

P . N . DESAI 
PR . 1682 

REGISTRAR (JUDICIAL ) 
HIGH COURT OF KARNATAKA 

NOTIFICATION 
No. GOB (1) 17 ( 142)/2015, BENGALURU , DATED : 30 . 10 .2015 . 
Sri. Mohamed Arifulla C .F ., Civil Judge and JMFC ., Sankeshwar, is permitted to surrender 15 days of Earned Leave from 
02 . 11.2015 to 16 . 11.2015 (bdi), for the calendar year 2015 , out of 145 days of Earned Leave at his credit as per the Endorsement 
No.GE13/ 34/Vol.M1/1091 Dated : 14.10.2015,issued by the Accountant General (A & E ),Karnataka , Bengaluru. 

The Officer shall be paid pay and allowances admissible for the period of leave so surrendered at the rate of 1/ 30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C .S .Rs. 

BY ORDER OF THE HIGH COURT 
PR . 1683 

DEPUTY REGISTRAR 
HIGH COURT OF KARNATAKA 

NOTIFICATION 
No . GOB (1) 21( 24 )/2015, BENGALURU , DATED : 31. 10 .2015 . 
Sri. Prasad K .B ., JMFC - III Court, Mysuru , is granted Earned Leave for: 
(a ) 20 days from 14 .05.2015 to 02.06 .2015 (bdi), on Medical Grounds , the JMFC -IV Court, Mysuru , is placed in additional 

charge of the said court from 14 .05. 2015 to 17.05 .2015 (bdi) and the II Addl. I Civil Judge and JMFC ., Mysuru , is placed 

in concurrentcharge of the said court from 18 .05. 2015 to 02 .06 . 2015 (bdi). 
(b ) 06 days from 04 .09 .2015 to 09.09.2015 (bdi), on Private Affairs , the JMFC - II Court , Mysuru , is placed in concurrent 

charge of the said court, during the above said period . 
Sri. Prasad K . B ., JMFC - III Court ,Mysuru , is re -posted to the same post on expiry of the above said leave period . 

BY ORDER OF THE HIGH COURT 
PR . 1684 

DEPUTY REGISTRAR 
HIGH COURT OF KARNATAKA 

NOTIFICATION 
No . GOB (1) 19( 12)/2015 , BENGALURU , DATED : 29.10 .2015 . 
Smt. Yadav Vanamala Anandrao , Lil Addl. City Civil and Sessions Judge, Bengaluru , is granted Earned Leave for 10 days 
from 18 .09 .2015 to 27 .09 . 2015 (bdi), prefixing the General Holiday falling on 17 .09 . 2015 , on Private Affairs . 


೫೮ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೨ 


Sm 


The LIII Addl. City Civil and Sessions Judge , Bengaluru , is placed in concurrent charge of the said court, during the above 
said leave period . 

Smt. Yadav Vanamala Anandrao . Lil Addl. City Civil and Sessions Judge, Bengaluru , is re -posted to the same posts on expiry 
of the above said leave period . 

BY ORDER OF THE HIGH COURT 
PR . 1685 

DEPUTY REGISTRAR 
HIGH COURT OF KARNATAKA 

NOTIFICATION 
No .GOB (1) 19(60 )/ 2015, BENGALURU , DATED : 29. 10 .2015. 
Sri. Mahavarkar Gulzarlal, Li Addl. City Civil and Sessions Judge, Bengaluru , is granted Earned Leave for 10 days from 
07.09.2015 to 16 .09.2015(bdi), prefixing and suffixing the General Holidays falling on 06 .09.2015 and 17.09.2015 , on Private Affairs. 

The LII Addl. City Civil and Sessions Judge , Bengaluru , is placed in concurrent charge of the said court, from 06 .09.2015 to 
16 .09.2015 and the LIV Addl. City Civil and Sessions Judge, Bengaluru is placed in additional charge of the said court on 17.09.2015 . 

Sri. Mahavarkar Gulzarlal, Li Addl. City Civil and Sessions Judge, Bengaluru , is re -posted to the same posts on expiry of the 
above said leave period . 

BY ORDER OF THE HIGH COURT 
PR . 1686 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (l) 19 (63)/2015 , BENGALURU , DATED : 29. 10 .2015 . 


Smt. Prabhavathi G , XI Addl. District and Sessions Judge, Belagavi, is granted Earned Leave for 10 days from 09.09 .2015 to 
18 .09.2015 (bdi), on Private Affairs . 

The X Addl. District and Sessions Judge Belagavi, is placed in concurrent charge of the said court, during the above said 
period . 


Smt. Prabhavathi G , XI Addl. District and Sessions Judge , Belagavi, is re -posted to the same post on expiry of the above 
leave period . 

BY ORDER OF THE HIGH COURT 
PR . 1687 

DEPUTY REGISTRAR 
HIGH COURT OF KARNATAKA 

NOTIFICATION 
No .GOB (1) 19 (64)/ 2015, BENGALURU , DATED : 29.10.2015 . 
Sri. A . Vijayan LXVI Addl. City Civil and Sessions Judge , Bengaluru , is granted Earned Leave for 11 days from 09 .09.2015 to 
19 .09.2015 (bdi), suffixing the General Holiday falling on 20 .09. 2015 , on Private Affairs . 

The LXVII Addl. City Civil and Sessions Judge , Bengaluru , is placed in concurrent charge of the said court, during the above 
said leave period. 

Sri. A . Vijayan , LXVI Addl. City Civil and Sessions Judge , Bengaluru , is re -posted to the same posts on expiry of the above 
said leave period . 

BY ORDER OF THE HIGH COURT 
PR . 1688 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB(1) 19 (66 )/2015 , BENGALURU , DATED : 29. 10 .2015 . 
Sri. M .K . Hajawagol, the then | Addl. District and Sessions Judge, Kodagu -Madikeri , presently working as II Addl. City Civil 
and Sessions Judge , Bengaluru , is granted Earned Leave for 06 days from 18 .09 . 2015 to 23 . 09 .2015 (bdi), prefixing and Suffixing the 
General Holidays falling on 17 .09 .2015 and 24 .09 .2015 , on Private Affairs . 

The Prl. District and Sessions Judge , Kodagu -Madikeri, is placed in additional charge of the said court, during the above said 
leave period. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


36 


Sri. M .K . Hajawagol, the then | Addl. District and Sessions Judge , Kodagu -Madikeri , is re -posted to the same post on expiry of 
the above said leave period. 

BY ORDER OF THE HIGH COURT 
PR . 1689 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 21(75)/2015, BENGALURU , DATED : 06 .11.2015 . 
The Presiding Officer of the court of the JMFC - II Court, D .K .Mangaluru , is concurrently appointed as the Presiding Officer of 
the court of the JMFC .- III Court, D.K .Mangaluru during the leave period of Smt.Undi Manjula Shivappa, JMFC-III Court, D .K .Mangaluru , 
i. e . from after office hours of 03 .11. 2015 till commencement of office hours of 16 . 11 .2015 . 

BY ORDER OF THE HIGH COURT 

P . N . DESAI 
PR . 1690 

REGISTRAR (JUDICIAL ) 
HIGH COURT OF KARNATAKA 


NOTIFICATION 


GOB . II. 193 /2010 , Bengaluru , Dated : 07 . 11 .2015 . 
In modification of the itinerant arrangement made by the High Court under Notification No.GOB .II 193/ 2010 
dated : 18 .09. 2014 , the Senior Civil Judge & JMFC ., Sindhanur is directed to itinerate to Manvi for two days in a week 
(i.e ., on every working Friday and Saturday of every month and whenever second Saturday falls the sitting days 
are to be Thursday & Friday ) to decide to cases relating to Manvi, with immediate effect until further orders . 

BY ORDER OF THE HIGH COURT 

JOHN MICHAEL CUNHA 
PR . 1691 

REGISTRAR GENERAL 
HIGH COURT OF KARNATAKA 

NOTIFICATION 
No . GOB (1) 15 ( 155 )/2015 , BENGALURU , DATED : 09. 11. 2015 . 
Smt S. Nagashree , III Addl. District and Sessions Judge , Ramanagara , is permitted to surrender 15 days of Earned Leave 
from 02. 11.2015 to 16. 11.2015(bdi), for the calendar year 2015 , out of 226 days of Earned Leave at her credit as per the Endorsement 
No.GE13/J5/2015 -16 /950 Dated: 26 . 10.2015, issued by the AccountantGeneral (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K . C .S .Rs. 

BY ORDER OF THE HIGH COURT 
PR . 1692 

DEPUTY REGISTRAR 
HIGH COURT OF KARNATAKA 

NOTIFICATION 
No. GOB (1) 16 ( 116 )/ 2015, BENGALURU , DATED : 09 . 11.2015 . 
Smt. Veena Mallanaik Naikar, Addl. Senior Civil Judge , Jamakhandi, is permitted to surrender 15 days of Earned Leave from 
01.09 . 2015 to 15 .09 .2015 (bdi), for the calendar year 2015 , out of 286 days of Earned Leave at her credit as per the Endorsement 
No.GE13/03 /2015 - 16 /762 , Dated : 24.08.2015 , issued by the Accountant General (A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2) of K . C .S .Rs . 

BY ORDER OF THE HIGH COURT 
PR . 1693 

DEPUTY REGISTRAR 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೨ 


HIGH COURT OF KARNATAKA 

NOTIFICATION 
No. GOB (1) 17 ( 123 )/2015 , BENGALURU , DATED : 09. 11. 2015 . 
Sri. Shridhara M ., Prl. Civil Judge and JMFC ., Nelamangala , is permitted to surrender 15 days of Earned Leave from 
01. 10 .2015 to 15 . 10 .2015 (bdi), for the calendar year 2015 , out of 155 days of Earned Leave at his credit as per the Endorsement 
No.GE13/J2/2015 - 16 /1133 , Dated: 21. 10 . 2015 , issued by the Accountant General ( A & E ), Karnataka , Bengaluru . 

The Officer shall be paid pay and allowances admissible for the period of leave so surrendered at the rate of 1/30th of the 
monthly pay and allowances for each day of leave surrendered as per the provisions contained in Rule 118 (2 ) of K .C . S .Rs. 

BY ORDER OF THE HIGH COURT 
PR . 1694 

DEPUTY REGISTRAR 
HIGH COURT OF KARNATAKA 

NOTIFICATION 
No .GOB (1) 20(71)/ 2015, BENGALURU , DATED : 06 . 11 .2015. 
The Presiding Officer of the court of the III Addl. District and Sessions Judge , Tumakuru on Judicial side and the Senior Civil 
Judge and JMFC ., Tiptur, on Administration side are concurrently appointed as the Presiding Officer of the court of the V Addl. District 
and Sessions Judge , Tumakuru to sit at Tiptur, during the leave period of Smt. R . Sharada , V Addl. District and Sessions Judge , 
Tumakuru to sit at Tiptur, i.e. from after office hours of 30 . 10 . 2015 till commencementof office hours of 16 . 11 . 2015 . 

BY ORDER OF THE HIGH COURT 

P .N . DESAI 
PR . 1645 

REGISTRAR ( JUDICIAL) 
HIGH COURT OF KARNATAKA 

NOTIFICATION 
No. GOB(I) 20 (72 )/2015 , BENGALURU , DATED : 07.11.2015. 
The Presiding Officer of the court of the | Addl. Chief Metropolitan Magistrate, Bengaluru , is concurrently appointed as the 
Presiding Officer of the court of the VII Addl. Chief Metropolitan Magistrate , Bengaluru during the leave period of 
Sri. G . V . Chandrashekhar, VII Addl. Chief Metropolitan Magistrate , Bengaluru , i.e . from after office hours of 17 .11. 2015 till 10 . 00 a . m . on 
28 .11. 2015 . 

BY ORDER OF THE HIGH COURT 

P .N . DESAI 
PR . 1646 

REGISTRAR ( JUDICIAL ) 
HIGH COURT OF KARNATAKA 

NOTIFICATION 
No.HCE 1311/2014 , Bengaluru , Dated: 219 November , 2015 . 
In pursuance of Rule 118 -A (1) of K . C .S .Rs and G .O .No . FD 05 SRS 2012 , Dated : 14 .06 .2012 sanction is hereby accorded 
for payment of cash equivalent of leave salary for Earned Leave at the credit of Smt. N .A . Sandhya , Assistant Registrar ( Secretarial 
Services ) of this office who retired from service voluntarily w .e .f. 01. 03 . 2015 and relieved of her duties on the afternoon of 28 .02 . 2015 , 
since 01. 03 .2015 is a general holiday , subject to maximum of 300 days . It is certified that no Departmental Enquiry was pending 
against the said officer, as that date . 

She shall be paid the pay and allowances admissible for the period of Earned Leave at her credit as per rules , after the receipt 
of endorsement received from the AccountantGeneral (A & E ), Kanrantaka, Bengaluru . 

BY ORDER 

G . SHAMBANNA 
PR . 1659 

Assistant Registrar 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 154 SPS 2014 , Bengaluru , Dated : 22.09 .2015 . 
Consequent upon selection Dr. Raja P , IPS (KN :2011) to Indian Administrative Service based on the Civil Services 
Examination 2014 , he is relieved from the Indian Police Service w .e.f. 05 . 09 .2015 (afternoon )with instructions to report to the 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


Government of Karnataka for attending the given assignments such as attachment with District collectorate and report to goth 
Foundation Course scheduled to commence from 7th September, 2015 . 


This is subject to final acceptance of the technicalresignation of the officer w . e.f.05 .09.2015 (afternoon ) by the Government of 
India, Ministry of Home Affairs , New Delhi 

This issues in pursuance to the communication No. 14062/9 /2014 - AIS -I dated: 04.09.2015 of the Government of India , 
Ministry of Personnel, Public Grievances & Pensions, Department of Personnel and TrainingNew Delhi. 

By Order and in the name of the Governor ofKarnataka , 

Shivashankar Naik .L 

Under Secretary to Government, 
PR . 1636 

DP & AR (Services -4 ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 179 SPS 2015 , Bengaluru , Dated : 02 .09. 2015 . 


Sri. Bijay Kumar Singh , IPS (KN -96 ), Inspector General of Police , Southern Range, Mysuru is placed in additional 
charge of the post of Inspector General of Police & Director, Karnataka Police Academy, Mysuru with immediate effect and until 
further orders . 

By Order and in the name of the Governor of Karnataka , 

Shivashankar Naik .L 

Under Secretary to Government, 
PR . 1638 

DP & AR (Services -4 ) 
PERSONNEL AND ADMINISTRATIVE REFORMS SECRETARIAT 

NOTIFICATION 


No. DPAR 108 SPS 2015 (P -1 ), Bengaluru , Dated : 29. 08 . 2015 . 
Sri. P .H . Rane, IPS (KN -97 ), Inspector General of Police & Director, Karnataka Police Academy, Mysuru is transferred and 
posted as Inspector General of Police & Commissioner of Police , Hubballi- Dharwad City, Hubballi in the upgraded Ex-Cadre post with 
effect from 31.08.2015 (AN ) and until further orders vice Sri. Ravindra Prasad , IPS retiring from service on superannuation on 
31.08 .2015 (AN ). 

By Order and in the name of the Governor of Karnataka , 

Shivashankar Naik .L 

Under Secretary to Government, 
PR . 1639 

DP & AR ( Services- 4 ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 108 SPS 2015, Bengaluru , Dated : 28 .08 .2015 . 
Dr. Suresh Kunhi Mohammed IPS (KN -92 ) Inspector General of Police and Additional Director, Fire Services, Bengaluru is 
transferred with immediate effect and posted until further orders as Inspector General of Police , Administration (Chief Office ) Bengaluru 
in the existing vacancy . 

By Order and in the name of the Governor of Karnataka , 

Shivashankar Naik .L 

Under Secretary to Government, 
PR . 1640 

DP & AR (Services -4 ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 67 SPS 2011 , Bengaluru , Dated : 15 .06 .2015 . 
Sri. K . Madhukar Shetty , IPS (KN -99), Deputy Inspector General of Police presently on study leave is sanctioned 
Extraordinary Leave from 01 .07 . 2015 to 30 . 06 . 2016 under rule 8 (Combination of Leave ) and rule 15 ( 1 )(b ) of the All India Services 
(Leave ) Rules, 1955 to enable him to complete his Ph.d Study . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೨ 


During the entire Extraordinary Leave period mentioned above , the officer is not entitled for any pay and allowances or leave 
salary as per rule 20 (4 ) of All India Services (Leave ) Rules , 1955 . 

By Order and in the name of the Governor of Karnataka , 

Shivashankar Naik .L 

Under Secretary to Government, 
PR. 1642 

DP & AR (Services -4 ) 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 83 SPS 2015, Bengaluru , Dated: 11 .05. 2015. 
Sri. B . A . Padmanayan , IPS (KN - 97 ), Inspector General of Police , Excise Enforcement, Bengaluru is transferred with 
immediate effect and posted until further orders as Inspector General of Police , Planning & Modernization , Bengaluru in the 
existing vacancy . 

Sri Patil Vinayak Vasanthrao , IPS (KN - 2011), Deputy Commissioner of Police , Law & Order, Mysuru City , Mysuru is 
transferred with immediate effect and posted until further orders as Superintendent of Police, Yadgir District, Yadgir vice Sri. M . 
Muthuraya , IPS transferred . 

By Order and in the name of the Governor of Karnataka , 

Shivashankar Naik .L 

Under Secretary to Government, 
PR. 1643 

DP & AR ( Services-4 ) 
ಕಾನೂನು ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಲಾ 293 ಎಲ್‌ಸಿಎಲ್ 2015 , ಬೆಂಗಳೂರು, ದಿನಾಂಕ: 16.11.2015. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 23ರನ್ವಯ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಈ ಕೆಳಕಂಡ ವಕೀಲರುಗಳನ್ನು ಅವರ ಹೆಸರುಗಳ ಮುಂದೆ ನಮೂದಿಸಿರುವ ಹುದ್ದೆಗಳಲ್ಲಿ ಹುದ್ದೆಯ ಅಧಿಕಾರವನ್ನು 
ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಎರಡು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಕರ್ನಾಟಕ ಉಚ್ಚನ್ಯಾಯಾಲಯದ ಅಡ್ವಕೇಟ್ ಜನರಲ್ ಮುಖ್ಯ ಕಛೇರಿ ಬೆಂಗಳೂರು ಹಾಗೂ ಧಾರವಾಡ ಘಟಕ ಕಛೇರಿಗೆ 
ನೇಮಿಸಲಾಗಿದೆ. 

ವಕೀಲರ ಹೆಸರು ಮತ್ತು ವಿಳಾಸ 
ಕ್ರಮ ಸಂಖ್ಯೆ: 

ನೇಮಿಸಲಾದ ಹುದ್ದೆ ಹಾಗೂ ಸ್ಥಳ 
ಶ್ರೀ /ಶ್ರೀಮತಿ 
ಎಸ್. ರಾಚಯ್ಯ , ವಕೀಲರು, 

ಕರ್ನಾಟಕ ಉಚ್ಚನ್ಯಾಯಾಲಯದ ಸರ್ಕಾರಿ ಫೀಡರ್, 
“ನೀಲಪರ್ವತ ” ತೋರಗಲ್ ಕಾಂಪೌಂಡ್, 

ಬೆಂಗಳೂರು. 
ಮಿಚಿಗಿನ್ ಕಾಂಪೌಂಡ್, ಸಪ್ತಪುರ, ಬೆಂಗಳೂರು. 
ಪ್ರವೀಣ ಕೆ. ಉಪ್ಪಾರ, ವಕೀಲರು, ಧಾರವಾಡ ಕರ್ನಾಟಕ ಉಚ್ಚನ್ಯಾಯಾಲಯದ ಸರ್ಕಾರಿ ಫೀಡರ್, 

ಧಾರವಾಡ ಘಟಕ ಕಛೇರಿ, 
ಕುಮಾರಿ ಅಮರಾವತಿ ಹೆಚ್. ಆರ್. ವಕೀಲರು, ಕರ್ನಾಟಕ ಉಚ್ಚನ್ಯಾಯಾಲಯದ ಸರ್ಕಾರಿ ಫೀಡರ್, 
ನಂ .5 , 3ನೇ ಕ್ರಾಸ್, ಮಲ್ಲಿಕಾರ್ಜುನ ನಿಲಯ , 

ಧಾರವಾಡ ಘಟಕ ಕಛೇರಿ, 
ವಿ . ಬಿ.ಲೇಔಟ್, ನ್ಯೂ ಎಕ್ಸಟೆನ್ಸನ್, ಕೆ.ಆರ್. ಪುರಂ , 
ಬೆಂಗಳೂರು- 560036 
ಎಸ್. ಎಸ್. ಮಹೇಂದ್ರ ವಕೀಲರು, 

ಕರ್ನಾಟಕ ಉಚ್ಚನ್ಯಾಯಾಲಯದ ಸರ್ಕಾರಿ ಫೀಡರ್, 
# 1, “ ಚಂದ್ರಿಮ ”, 63 ಇಪಿಹೆಚ್ 1ನೇ ಮೈನ್, 

ಧಾರವಾಡ ಘಟಕ ಕಛೇರಿ, 
3ನೇ ಕ್ರಾಸ್ , 4ನೇ ಹಂತ, ಯಲಹಂಕ ನ್ಯೂ 
ಟೌನ್, ಬೆಂಗಳೂರು- 560064 . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕಳಸೇಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ,( ಪ್ರ) 
ಕಾನೂನು ಇಲಾಖೆ, ( ಆಡಳಿತ - 2 ) 


PR. 1675 


SC . 25 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೮, ೨೦೧೬ 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ , ಅಪಜೀ 156 ಅಪಸೇ 2015 , ಬೆಂಗಳೂರು, ದಿನಾಂಕ: 16 / 10 / 2015. 
ರಾಜ್ಯ ಅರಣ್ಯ ಸೇವೆಗೆ ಸೇರಿದ ಈ ಕೆಳಕಂಡ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು 
ಅವರುಗಳ ಹೆಸರಿನ ಮುಂದೆ ನಮೂದಿಸಿದ ದಿನಾಂಕಗಳಂದು ಸೇವಾ ವಯೋಮಿತಿಯನ್ನು ಪೂರೈಸುವುದರಿಂದ, ಅವರುಗಳಿಂದ ಸರ್ಕಾರಕ್ಕೆ ಬರಬೇಕಾದ 
ಬಾಕಿಗಳಿದ್ದಲ್ಲಿ ಅದನ್ನು ಅವರುಗಳ ನಿವೃತ್ತಿ ಸೌಲಭ್ಯಗಳಿಂದ ಕಡಿತಗೊಳಿಸುವ ಷರತ್ತಿಗೊಳಪಟ್ಟು ಸದರಿ ಅಧಿಕಾರಿಗಳಿಗೆ ಅವರುಗಳ ಹೆಸರಿನ ಮುಂದೆ 
ನಮೂದಿಸಿದ ದಿನಾಂಕದಿಂದ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 

ಸರ್ಕಾರದಿಂದ ಮುಂದಿನ ಸ್ಪಷ್ಟ ಆದೇಶ ಬರುವವರೆಗೆ ಕೆಳಕಂಡ ನಿವೃತ್ತಿ ಹೊಂದುವ ಅಧಿಕಾರಿಗಳಿಗೆ ತಾತ್ಕಾಲಿಕ ಪಿಂಚಣಿಯನ್ನು ( Provisional 
Pension) ಮಾತ್ರ ಬಿಡುಗಡೆಗೊಳಿಸಲು ಮಹಾಲೇಖಪಾಲರು ಕ್ರಮ ವಹಿಸುವುದು. 
ಅಧಿಕಾರಿಯ ಹೆಸರು 

ಪದನಾಮ 

ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 
ಶ್ರೀಯುತರು 
Deputy Conservator of Forsts 


ಸಂ . 


Hegde NK 


Deputy Conservator of Forests 


02 -02- 1956 


29 - 02 - 2016 


Daulat Hussain P 


Deputy Conservator of Forests 


05- 02- 1956 


29- 02-2016 


Shivakumar K 


Deputy Conservator of Forests 


14 - 02 - 1956 


29-02- 2016 


Ranganath TK 


Deputy Conservator of Forests 


10 -02 - 1956 | 


29 - 02 - 2016 


Padmaprabha MJ 


Deputy Conservator of Forests 


15 - 03- 1956 


31-03-2016 
31- 03-2016 


Purushotam Prabhu M 


Deputy Conservator of Forests 


20- 03 - 1956 


Kumarswamy R . 


Deputy Conservator of Forests 


26-03 -1956 


31 -03- 2016 


Inamadar SA 


Deputy Conservator of Forests 


24 - 03 - 1956 


31 - 03 - 2016 


Bhat KV 


Deputy Conservator of Forests 


08 - 03 - 1956 


31 - 03- 2016 


10 | 


Mohammad Akbar AS 


Deputy Conservator of Forests 


13 - 04 -1956 


30 - 04 - 2016 


11 


Nagaraja G Naik 


Deputy Conservator of Forests 


14 - 04 - 1956 


30-04-2016 


Bharathappa A 


Deputy Conservator of Forests 


20- 04 - 1956 


30 - 04 - 2016 


13 


Kulkarni VR 


Deputy Conservator of Forests 


09 - 04 -1956 


30 - 04 -2016 


KanagilMD 


Deputy Conservator of Forests 


18 - 04 - 1956 


30- 04 - 2016 


15 | Huchaiah B 


Deputy Conservator of Forests 


14 - 04 -1956 


30- 04 -2016 


16 


Lakshman RN 


Deputy Conservator of Forests 


26- 05 - 1956 


31 - 05 -2016 


17 


Ravindra MK 


Deputy Conservator of Forests 


22- 05 - 1956 


31 - 05 - 2016 


18 


Hegde CM 


Deputy Conservator of Forests 


01 - 06 - 1956 


31 - 05- 2016 


Rajendra HJ 


Deputy Conservator of Forests 


23 - 05 -1956 


31 - 05 - 2016 


Jagadish 


Deputy Conservator of Forests 


02 - 05 -1956 


31 - 05 -2016 


21 . 


Shivashankarappa R 


Deputy Conservator of Forests 


05 - 05 - 1956 


31- 05- 2016 


Umesh KG 


Deputy Conservator of Forests 


20 - 06 -1956 


30 - 06- 2016 


Uday Kumar R . 


Deputy Conservator of Forests 


20- 07 - 1956 


31 - 07-2016 


Narasimhaiah DN 


Deputy Conservator of Forests 


01 -08- 1956 


31 - 07 - 2016 


Ammanavar CM 


Deputy Conservator of Forests 


01 - 09 -1956 


31 - 08 -2016 


R .N.I. No. KARBIL/2001/47147 POSTAL REGN . No . RNP /KA / BGS/2202/ 2014 -16 
Licensed to post without prepayment WPP No. 297 

ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೬ 


ಭಾಗ ೨ 


ಅಧಿಕಾರಿಯ ಹೆಸರು 


. 


ಪದನಾಮ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 


ಶ್ರೀಯುತರು 


26 


Keshava SR 


Deputy Conservator of Forests 


27 - 09- 1956 


30- 09 - 2016 


27 


Kumar KP 


Deputy Conservator of Forests 


04 - 09 -1956 


30 - 09 - 2016 


28 


Mallikarjuna KV 


Deputy Conservator of Forests 


03 -10 -1956 


31 -10 -2016 


Padmanabha Gowda K 


Deputy Conservator of Forests 


03 - 10 - 1956 


31 - 10 - 2016 


30 


Prasanna Kumar TR 


Deputy Conservator of Forests 


01 - 12 - 1956 


30 -11 - 2016 


31 . 


Borkar CD 


Deputy Conservator of Forests 


14 -12-1956 


31 -12- 2016 


32 


Naik RH 


Deputy Conservator of Forests 


10-12- 1956 


31-12- 2016 


Assistant Conservator of Forests 


Anwar Khan 


Assistnat Conservator of Forests 


08- 02 -1956 


29 - 02 -2016 | 


Gajanana Bhat 


Assistnat Conservator of Forests 


23 - 03- 1956 


31 - 03- 2016 


Raddar BK 


Assistnat Conservator of Forests 


10 - 04 -1956 


30 - 04 - 2016 


Basavaraj B 


Assistnat Conservator of Forests 


01 - 06 - 1956 


31 - 05 -2016 


KoraviLB 


Assistnat Conservator of Forests 


01-06- 1956 


31 - 05- 2016 


6 


. 


Srinivasa Reddy B 


Assistnat Conservator of Forests 


15 - 06 - 1956 | 


30 - 06 - 2016 | 


Shivaprasad B 


Assistnat Conservator of Forests 


30 - 07 -1956 


31 - 07 -2016 


8 


Jalihal SS 


Assistnat Conservator of Forests 


20- 07 - 1956 


31 - 07 - 2016 


Administrative Officer 


Lokappa V 


Administrative Officer 


17 - 02 -1956 


29 - 02 -2016 


2 


. 


Nagavand KC 


Administrative Officer 


10 - 04 -1956 


30 - 04 -2016 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಹೆಚ್. ಸಿ. ರಾಜೇಂದ್ರಕುಮಾರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಸೇವೆಗಳು) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


PR . 1663 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


